ಕರ್ನಾಟಕ ವಿಧಾನ ಪರಿಷತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :1445 (1740 

2. ಮಾನ್ಯ ಸದಸ್ಯರ ಹೆಸರು ಶ್ರೀ ಐವನ್‌ ಡಿ'ಸೊಜಾ 
3. ಉತ್ತರಿಸಬೇಕಾದ ದಿನಾಂಕ 2 23.03.2020 

4, 


ಉತ್ತರಿಸಬೇಕಾದ ಸಚಿವರು 


: ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು 


ಪ್ರ 


ತ್ತರ 


ಅ) 


- 
BDS ಮತ್ತು BAMS ಕೋರ್ಸು ಮಾಡಿದ 


ವಿದ್ಯಾರ್ಥಿಗಳು MಬಹಡಹಡS ಗೆ ಪ್ರವೇಶ 
ಪಡೆಯಲು ಅನುಮತಿ ನೀಡಲಾಗುತ್ತಿದೆ ಎಂಬ 
ನಿಯಮವೇನಾದರೂ ಇಲಾಖೆಯ 
ಮುಂದಿದೆಯೆಃ; ಈ ಬಗ್ಗೆ ಸರ್ಕಾರದ 
ನಿಲುವೇನು; (ವಿವರ ನೀಡುವುದು) 


BDS ಮತ್ತು ಔAMS ಕೊರ್ಸು ಮಾಡಿದ 


ವಿದ್ಯಾರ್ಥಿಗಳು MBBS fೆ ಪ್ರವೇಶಾತಿ ಹೊಂದಲು 
ಯಾವುದೇ ನಿಯಮಾವಳಿಗಳು ಇರುವುದಿಲ್ಲ ಹಾಗೂ 
ಈ ರೀತಿ ಪ್ರವೇಶಾತಿ ಹೊಂದಲು ನಿಯಮಗಳನ್ನು 
ರೂಪಿಸುವ ಯಾವುದೇ ಪ್ರಸ್ತಾವನೆ ಸರ್ಕಾರದ 
ಪರಿಶೀಲನೆಯಲ್ಲಿರುವುದಿಲ್ಲ. 


ಆ) 


ರಾಜ್ಯದಲ್ಲಿ BDS ಸೀಟುಗಳು ಖಾಲಿ ಇವೆ 
ಎಂಬ ವರದಿಗಳಿರುವುದು "ನಿಜವೇ; 
ಕಾರಣಗಳೇನು ಈ ಬಗ್ಗೆ ಇಲಾಖೆ 
ಮುಂದಿರುವ ಕ್ರಮವೇನು; 


ಇ) 


ರಾಜ್ಯದಲ್ಲಿ BDS ಕಾಲೇಜುಗಳಲ್ಲಿ ಮೂಲ 
ಸೌಲಭ್ಯಗಳ ಕೊರತೆ ' ಇದೆಯೇ; (ವಿವರ 
ನೀಡುವುದು) 


| ಪರಿಷತ್ತಿನ ನಿಯಮಾವಳಿಯನ್ವಯ ಕಾಲಕಾಲಕ್ಕೆ ಅಗತ್ಯ 


ಹೌದು. 


ನೀಟ್‌ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿದ 
ವಿದ್ಯಾರ್ಥಿಗಳು ಎಂಬಿಬಿಎಸ್‌ ಸೀಟಿಗೆ ಮೊದಲ ಆದ್ಯತೆ 
ನೀಡಲಿದ್ದು, ಎಂಬಿಬಿಎಸ್‌ ಸೀಟು ಸಿಗದ ವಿದ್ಯಾರ್ಥಿಗಳು 


BDS ಆಯ್ಕೆ ಮಾಡಿಕೊಳ್ಳುತ್ತಿದ್ದರು. ಪ್ರಸ್ತುತ ಈ 


ತರಹದ ವಿದ್ಯಾರ್ಥಿಗಳು BAMS ಹಾಗೂ ಇತರೆ 
ಕೋರ್ಸುಗಳಿಗೆ ಪ್ರವೇಶಾತಿ ಹೊಂದಲು ಆಸಕ್ತಿ 


ತೋರಿಸುತ್ತಿರುವುದರಿಂದ, ಔDS ಸೀಟುಗಳು 
ಉಳಿಯುತ್ತಿವೆ. 

ರಾಜ್ಯದಲ್ಲಿ ಸರ್ಕಾರಿ ದಂತ `'ಕಾಠೇಜು ಮತ್ತು 
ಸಂಶೋಧನಾ ಸಂಸ್ಥೆ, ಬೆಂಗಳೂರು ಮತ್ತು ಸರ್ಕಾರಿ | . | 
ದಂತ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ಬಳ್ಳಾರಿ 
ಹೀಗೆ ಎರಡು ಸ್ವಾಯತ್ತ ಸರ್ಕಾರಿ ದಂತ 
ಕಾಲೇಜುಗಳಿದ್ದು, ಸದರಿ . ಕಾಲೇಜುಗಳಲ್ಲಿ ಮೂಲ 
ಸೌಲಭ್ಯಗಳ ಕೊರತೆ ಇರುವುದಿಲ್ಲ. ಭಾರತೀಯ ದಂತ 


ಖಾಲಿ 


ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಎಲ್ಲಾ ಅಗತ್ಯ 
ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. 


2018-19 ಮತ್ತು 2019-20 ರಲ್ಲಿ 
ಎಂಬಿಬಿಎಸ್‌ ಕಾಲೇಜು ಮತ್ತು ಬಿಡಿಎಸ್‌ 
ಕಾಲೇಜುಗಳ ಸ್ಥಾಪನೆಗೆ ಇಲಾಖೆಯ ಮುಂದೆ 
ಎಷ್ಟು ಅರ್ಜಿಗಳು ಬಂದಿರುತ್ತದೆ? (ವಿವರ 
ನೀಡುವುದು) 


2018-19 ಮತ್ತು 2019-20 ರಲ್ಲಿ ಎಂಬಿಬಿಎಸ್‌ ಮತ್ತು 
ಬಿಡಿಎಸ್‌ ಕಾಲೇಜುಗಳ ಸ್ಥಾಪನೆಗೆ ಇಲಾಖೆಯ ಮುಂದೆ 
ಯಾವುದೇ ಅರ್ಜಿಗಳು ಬಂದಿರುವುದಿಲ್ಲ. 


ಎಂಇಡಿ 66 ಎಂಪಿಎಸ್‌ 2020 


So 


ವೈದ್ಯಕೀಯ ಶಿಕ್ಷಣ ಸಚಿವರು 
ON 


